ಕರ್ನಾಟಕ ವಿಧಾನ ಪರಿಷತ್ತು 


« 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2069 
ಉತ್ತರಿಸಚೇಕಾಗಿದ್ದ ದಿನಾಂಕ 27.03.2020 
ಸದಸ್ಯರ ಹೆಸರು : ಶ್ರೀ ಎಸ್‌. ಎಲ್‌. ಭಬೋಜೇಗೌಡ (ಶಿಕ್ರಕರ ಕೇತ) 
ಉತ್ತರಿಸುವ ಸಚಿವರು ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 
ಮತ್ತು ಸಂಸ್ಕೃತಿ ಹಾಗೊ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 
ಪ್ರ ಪ್ರಶ್ನೆ ಉತ್ತರ 
ಸಂ W SN 
ಅ [ರಾಜ್ಯದಲ್ಲಿ ಕ್ರೀಡಾ ಇಲಾಖೆಯಿಂದ ರಾಜ್ಯದಲ್ಲಿ ಒಟ್ಟು 32 ಕ್ರೀಡಾ ವಸತಿ ನಿಲಯಗಳು 
ನಡೆಯುತ್ತಿರುವ ಕ್ರೀಡಾ ವಸತಿ ಶಾಲೆಗಳ | ಹಾಗೂ 2 ಕ್ರೀಡಾ ವಸತಿ ಶಾಲೆ ಇರುತ್ತವೆ. ವಿವರ 
ಸಂಖ್ಯೆ ಎಷ್ಟು; (ವಿವರ ನೀಡುವುದು) ಗಅನುಬಂಧ-1 ರಲ್ಲಿ ಒದಗಿಸಿದೆ. 
31ರ ಾವಗಾಗ ಮಂಜೂರಾಗಿರುವ [ಸದರಿ ಕ್ರೀಡಾ ವಸತಿ ಶಾಲೆ/ನಿಲಯಗಳಿಗೆ 
ಪ್ರಾಂಶುಪಾಲರು ಮತ್ತು ಶಿಕ್ಷಕರ | ಮಂಜೂರಾಗಿರುವ ಪ್ರಾಂಶುಪಾಲರು ಮತ್ತು 
ಹುದ್ದೆಗಳ ಸಂಖ್ಯೆ ಎಷ್ಟು: (ಪುತ್ಯೇಕವಾಗಿ | ಶಿಕ್ಷಕರ ಖಾಯಂ ಹುದ್ಮೆಗಳ ವಿವರ ಇಂತಿದೆ. 
ವಿವರ ನೀಡುವುದು) ಫ್ರಸ 1 ಹುದ್ದೆಯ ಪದನಾಮ | ಮಂಜೂರಾದ 
ಹುದ್ದೆಗಳ 
ಸಂಖ್ಯೆ 
(1 ಮುಖ್ಯೋಪಾಧ್ಯಾಯರು 02 
2 | ಪದವೀಧರ ಸಹ ಶಿಕ್ಷಕರು 07 
3[ಇಹ ಶಿಸ್ಷಕರು ಕ್ರಾಘು) 01 } 
ಇ ಇದರ ಖಾಯಂಗೊಂಡ ಹಾಗೂ |ಸದರಿ ಖಾಯಂ ಹುಡ್ಡೆಗಳಲ್ಲಿ  ಇಬರು 


ಗುತ್ತಿಗ/ ಅತಿಥಿ ನೌಕರರಾಗಿ ಸೇವೆ 
ಸಲ್ಲಿಸುತ್ತಿರುವವರ ಸಂಖ್ಯೆ ಎಷ್ಟು? 
(ಪ್ರಾಂಶುಪಾಲರು ಮತ್ತು ಶಿಕ್ಷಕರ 


ಪ್ರತ್ಯೇಕವಾದ ವಿವರ ನೀಡುವುದು) 


ಮುಖ್ಯೋಪಾಧ್ಯಾಯರು ಹಾಗೂ ಮೂರು ಜನ 
ಪದವೀಧರ ಸಹ ಶಿಕ್ಷಕರು ಕಾರ್ಯ 
ನಿರ್ವಹಿಸುತ್ತಿದ್ದು, ಉಳಿದ ಹುದ್ದೆಗಳು ಖಾಲಿ 
ಇರುತ್ತವೆ. ಒಟ್ಟು 08 ಜನ ಸಹ ಶಿಕ್ಷಕರು 
ಗೌರವಧನ ಆಧಾರದಲ್ಲಿ ಸೇವೆ ಒದಗಿಸುತ್ತಿದ್ದಾರೆ. 


ಪೈಎಸ್‌ಡಿ-ಗಾಬಿಬಿಗಳ/200 | 


(ಸಿ. ಟಿ. ರವಿ) 


ಪ್ರವಾಸೋದ್ಯಮ ಮತು, ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಅಮಬಂಧ-1 


ಪ್ರ.ಸಂ ತಡಾ ವಸತಿ ಶಾಲೆ/ನಿಲಯ ಹೆಸರು 


ಡಾ ವಸತಿ ಶಾಲ, ಕೂಡಿಗೆ ಕೊಡಗು 


ಕ್ರೀಡಾ ವಸತಿ ಶಾಲೆ, ವಿದ್ಯಾನಗರ, ಬೆಂಗಳೂರು 


ಕ್ರೀಡಾ ವಸತಿ ನಿಲಯ, ಶ್ರೀ ಕಂಠೀರವ ಕ್ರೀಡಾಂಗಣ, ಬೆ೦ಗಳೂರು 


ಕ್ರೀಡಾ ವಸತಿ ನಿಲಯ, ಚಾಮುಂಡಿ ವಿಹಾರ ಕ್ರೀಡಾಂಗಣ, ಮೈಸೂರು 


ಕ್ರೀಡಾ ಪಸತಿ ನಿಲಯ, ಜಿಲ್ಲಾ ಕೀಡಾಂಗಣ, ಬೆಳಗಾವಿ 


ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಕ್ರೀಡಾಂಗಣ, ದಾವಣಗೆರೆ 


ಕ್ರೀಡಾ ವಸತಿ ನಿಲಯ, ವಿಜಯಪುರ 


ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣ, ಚಿಕ್ಕಮಗಳೂರು 


ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಕ್ರೀಡಾಂಗಣ, ಹಾವೇರಿ 


ಡಾ ವಸತಿ ನಿವಯ, ಜಲ್ಲಾ ಕ್ರೀಡಾಂಗಣ, ಮಡಿಕೇರಿ, ಕೊಡಗು 


ಕ್ರೀಡಾ ವಸತಿ ನಿಲಯ, ಶ್ರೀ ಎಂ. ವಿಶ್ಲೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣ, ಮಂಡ್ಯ 


ಕ್ರೀಡಾ ವಸತಿ ನಿಲಯ, ರಾಯಚೂರು 


ಕ್ರೀಡಾ ವಸತಿ ನಿಲಯ, ಮಂಗಳಾ ಕ್ರೀಡಾಂಗಣ, ಮಂಗಳೂರು (ದಕ್ಕಿಣ ಕನ್ನಡು) 


ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಕ್ರೀಡಾಂಗಣ, ಹಾಸನ 


ಡಾ ವಸತ ನಲಯ, ಮುನ್ಸಿಪಲ್‌ ಕಛೇರಿ ಕಾಂಪೌಂಡ್‌, ರಾಮನಗರ 


ಕ್ರೀಡಾ ವಸತಿ ನಿಲಯ, ಸರ್‌.ಎಂ.ವಿ. ಜಿಲ್ಲಾ ಕ್ರೀಡಾಂಗಣ, ಚಿಕ್ಕಬಳ್ಳಾಪುರ 


ಸೋಡಾ ವಸತಿ ನಿಲಯ, ಡಾ. ಬಿ.ಆರ್‌. ಅಂಬೇಡ್ಕರ್‌ ಜಿಲ್ಲಾ ಕ್ರೀಡಾಂಗಣ, 
ಬಾಗಲಕೋಟಿ 


ಕ್ರೀಡಾ ವಸತಿ ನಿಲಯ, ನೆಹರೂ ಕ್ರೀಡಾಂಗಣ, ಶಿವಮೊಗ್ಗ 


ಕ್ರೀಡಾ ವಸತಿ ನಿಲಯ, ವೀರವನಿತೆ ಓಬವ್ನ ಜಿಲ್ಲಾ ಶ್ರೀಡಾಂಗಣ, ಚಿತ್ರದುರ್ಗ _ 


ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಕ್ರೀಡಾಂಗಣ, ಅಜ್ಮರಕಾಡು, ಉಡುಪಿ 


ಕ್ರೀಡಾ ವಸತಿ ನಿಲಯ, ಕಾರವಾರ (ಉತ್ತರ ಕನ್ನಡ) 


ಶ್ರೀಡಾ ವಸತಿ ನಿಲಯ, ತಾಲೂಕು ಕ್ರೀಡಾಂಗಣ, ಹಳಿಯಾಳ, ಉತ್ತರ ಕನ್ನಡ 


ಕ್ರೀಡಾ ವಸತಿ ನಿಲಯ, ಆಲ್‌.ಎನ್‌ಃ ಶಟ್ಟಿ ಜಿಲ್ಲಾ ಕ್ರೀಡಾಂಗಣ, ಧಾರವಾಡ 


ಕ್ರೀಡಾ ವಸತಿ ನಿಲಯ, ಚಂದ್ರಶೇಖರ ಪಾಟೇಲ್‌ ಜಿಲ್ಲಾ ಕ್ರೀಡಾಂಗಣ, ಕಲಬುರಗಿ 


ಶ್ರೀಡಾ ವಸತಿ ನಿಲಯ, ಜಿಲ್ಲಾ ಕೀಡಾಂಗಣ, ಬಳ್ಳಾರಿ 


ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಕ್ರೀಡಾಂಗಣ, ಕೊಷ್ಮಳ 


ಕ್ರೀಡಾ ವಸತಿ ನಿಲಯ, ಪೊನ್ನಂ ಸೇಟ. ಕೊಡಗು ಜಿಲೆ 


ಕ್ರೀಡಾ ವಸತಿ ನಿಲಯ, ಸಂತೇಮರಹಳ್ಳಿ ಚಾಮರಾಜನಗರ ಜಿಲ್ಲೆ 


ಕ್ರೀಡಾ ವಸತಿ ನಿಲಯ, ಜಿಲ್ತಾ ಕ್ರೀಡಾಂಗಣ, ಚಾಮರಾಜನಗರ 


ಕ್ರೀಡಾ ವಸತಿ ನಿಲಯ; ಕೆ.ಹೆಚ್‌. ಪಾಟೀಲ್‌ ಜಿಲ್ತಾ ಕ್ರೀಡಾಂಗಣ ಗದಗ 


_ಕ್ರೀಡಾ ವಸತಿ ನಿಲಯ, ವಿಶ್ವೇಶ್ವರಯ್ಯ ಜಿಲ್ಲಾ ಸ್ರೀಡಾಲಂಗಣ, ಕೋಲಾರ 


ಕೀಡಾ ವಸತಿ ನಿಲಯ, ಸೆಹರೂ ಜಿಲ್ಲಾ ಕ್ರೀಡಾಂಗಣ, ಬೀದರ್‌ 


ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಕ್ರೀಡಾಂಗಣ, ತುಮಕೂರು 


| ಕ್ರೀಡಾ ವಸತಿ ನಿಲಯ, ಜಿಲ್ಲಾ ಕೀಡಾಂಗಣ, ಯಾದಗಿರಿ 


ph) 


FN 


